28 ಬೀಔ ಎಂu3೦e 


[7 


ಪಠ್ಯ ಪುಸ್ತಕಗಳು ಹಾಗೂ 
ಶಿಕ್ಷಕರು ನೀಡುವ 
ವಿವರಣೆಯಿಂದ ವಿದ್ಯಾರ್ಥಿಗಳು 
ವೈಜ್ಞಾನಿಕ ಪರಿಕಲ್ಪನೆ ಗಳನ್ನು 
ಕಲಿಯುವುದು ಸರ್ಮೇ 
ಸಾಮಾನ್ಯ. ಆದರೆ, ಸರಳ 
ಉಪಕರಣಗಳ ಮಾದರಿಗಳನ್ನು 
ಸ್ವತಃ ತಾವೇ ನಿರ್ಮಿಸಿದಾಗ 
ಅವರು ಯಾವ ಹೊಸ ಕಲ್ಪನೆ 
ಹಾಗೂ ಕೌಶಲ್ಯಗಳನ್ನು 
ಕಲಿಯಬಹುದು? 
ತಮಗಿಷ್ಟವಾದ ವಿನ್ಯಾಸ 
ಹಾಗೂ ವಸ್ತುಗಳ ಕುರಿತಾದ 
ಚರ್ಚೆಗಳನ್ನು 
ಪ್ರೋತ್ಸಾಹಿಸುವುದರಿಂದ 
ಯಾವ ಹೊಸ ಆಲೋಚನೆಗಳು 
ಹೊರ ಬರಬಹುದು? 


ರಾಷ್ಟೀಯ 
ಪ್ರಾಥಮಿಕ 


ಪಠ್ಯಕ್ರಮ ಚೌಕಟ್ಟು (2೦೦5)-ಹಿರಿಯ 
ಹಾಗೂ ಮಾಧ್ಯಮಿಕ ಹಂತದ ವಿಜ್ಞಾನ 
ಕಅಕೆಯಲ್ಲ ಕೈಗಳಂದ ತಂತ್ರಜ್ಞಾನ ಮಾದರಿಗಳ 
ವಿನ್ಯಾಸ ಕ್ಕೆ ಹೆಚ್ಚು ಒತ್ತು ಕೊಡುತ್ತದೆ. ತಮ್ಮ 
ಪಠ್ಯಕ್ರಮದಲ್ಲ ಕಂಡುಬರುವ ಸರಳ ಉಪಕರಣಗಳ 
ಮಾದರಿಗಳನ್ನು ವಿನ್ಯಾಸಗೊಳಸಿ ನಿರ್ಮಿಸಲು 
ವಿದ್ಯಾರ್ಥಿಗಳನ್ನು ಆಹ್ವಾನಿಸುವುದು ಇದಕ್ಕೊಂದು 
ದಾರಿಯಾಗಿದೆ. ಈ ಪ್ರಕ್ರಿಯೆಯಲ್ಲ, ವಿದ್ಯಾರ್ಥಿಗಳು 
ಯಾವ ಪದಾರ್ಥವನ್ನು ಆಯ್ದೆ ಮಾಡಬೇಕು ಮತ್ತು ಹೇಗೆ 
ಈ ಪದಾರ್ಥಗಳಂದಾಗುವ ಉಪಕರಣವನ್ನು 
ಕ್ರಿಯಾತೃಕಗೊಳಸಬೇಕು ಎನ್ನುವುದರ ಪರಿಶೋಧನೆ 
ಹಾಗೂ ವಿಮರ್ಶಾತ್ಯಕ ಆಲೋಚನೆಯನ್ನು 
ಪ್ರೋತ್ಸಾಹಿಸಬೇಕು. ತಮ್ಮ ಜೊತೆಗಾರರು ಆರಿಸಿದ 
ಪದಾರ್ಥ ಹಾಗೂ ಮಾದರಿಯ ವಿನ್ಯಾಸವನ್ನು 
ಪರೀಕ್ಷಿಸುವ ಅವಕಾಶವನ್ನು ವಿದ್ಯಾರ್ಥಿಗಳಗೆ 
ನೀಡಬಹುದು. ಹಾಗಾಗಿ, ಇಂತಹ ಚಟುವಟಕೆಗಳು 
ವಿದ್ಯಾರ್ಥಿಗಳಗೆ ವಿಜ್ಞಾನದ ಅಭ್ಯಾಸಗಳೊಂದಿಗೆ 
ಪರಿಚಿತವಾಗಲು ಸಹಕರಿಸುತ್ತದೆ. ಹೇಗೆ ವಿಜ್ಞಾನಿಗಳು 
ವಿಜ್ಞಾನದ ನಿಯಮಗಳನ್ನು ಪರೀಕ್ಷೆಗಳ ಮೂಲಕ ಪ್ರಸ್ತುತ 
ಪಡಿಸುತ್ತಾರೋ ಹಾಗೆಯೇ ಪದಾರ್ಥಗಳ ಶೋಧನೆ, 
ಮಾದರಿಯ ನಿರ್ಮಾಣ ಹಾಗೂ ಮಾದರಿಯ 
ಪರೀಕ್ಷೆಯಂತಹ ಚಟುವಟಕೆಗಳ೦ದ ವಿದ್ಯಾರ್ಥಿಗಳಗೆ 
ವೈಜ್ಞಾನಿಕ ಪರಿಕಲ್ಲನೆಗಳು ಹೆಚ್ಚು ಉತ್ತಮವಾಗಿ 


50 | ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ | ಡಿಸೆಂಬರ್‌ 2023 


KY 


ರ್‌ ಪರ್ದೇಶಿ, ದೀಪ ಚಾರಿ 


ಇ 


ಅರ್ಥವಾಗುತ್ತದೆ. ಸಾಂಕ್ರಾಮಿಕ ರೋಗದ 
ಸಂದರ್ಭದಲ್ಲ ಉಂಟಾದ ಲಾಕ್ಟೌ್‌ನ್‌ ಸಮಯದಲ್ಲಅನ್ಯೈನ್‌ 
ಮುಖಾಂತರ ಇಂತಹ ಒಂದು ಮಾದರಿಯ ನಿರ್ಮಾಣದ 
ಚಟುವಟಕೆಯ ಅನುಭವವನ್ನು ನಾವು ಈ ಲೇಖನದಲ್ಲಿ 
ಹಂಚಿಕೊಂಡಿದ್ದೇವೆ. ಹಿರಿಯ ಪ್ರಾಥಮಿಕ ವಿದ್ಯಾರ್ಥಿಗಳಗೆ 
ಎಂಟನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕದ ಕೆಲವು 


ಸ್ವಾಭಾವಿಕ ವಿದ್ಯಮಾನಗಳು ಪಾಠದಿಂದ 
ಎಲೆಕ್ರೋಸ್ಟೋಪ್‌/ ವಿದ್ಯುದ್ಧರ್ಶಕ 
(ವಿದ್ಯುದಾವೇಶಗಳನ್ನು ಪತ್ತೆ ಮಾಡುವ ಯಂತ್ರ- 


charge detecting device) ಪನ್ನು ತಯಾರಿಸಲು 
ಅಹ್ವಾನಿಸಿದೆವು. 


ಮಾದರಿ ನಿರ್ಮಾಣದ ಚಟುವಟಿಕೆ 


ಸರಳ ಪದಾರ್ಥಗಳಂದ ವಿದ್ಯುದ್ಧರ್ಶಕವನ್ನು 
ತಯಾರಿಸುವ ಸುಲಭ ವಿಧಾನವನ್ನು ವಿದ್ಯಾರ್ಥಿಗಳಗೆ 
ಎಂಟನೇ ತರಗತಿಯ ಪಠ್ಯಪುಸ್ತಕ ಪರಿಚಯುಸುತ್ತದೆ. 
ಮಾದರಿಯ ನಿರ್ಮಾಣದ ನಂತರ ಅವಲೋಕಿಸಲು 
ಹಾಗೂ ಅನ್ನೇಷಿಸಲು ಆಸಕ್ತವಾದ ಅಂಶಗಳನ್ನು ಕೂಡ 
ಒದಗಿಸುತ್ತದೆ (ಬಾಕ್ಸ್‌ 1). 


ಅದೇ ಯಂತ್ರವನ್ನು ಇತರೆ ಪರ್ಯಾಯ ಪದಾರ್ಥ 
ಹಾಗೂ ವಿನ್ಯಾಸದಿಂದ ನಿರ್ಮಿಸುವುದೆಂದು ನಿರ್ಧರಿಸಿ 
ವಿದ್ಯಾರ್ಥಿಗಳನ್ನು ಆಹ್ಹಾನಿಸಿದೆವು. ಇದರಿಂದ ಎರಡು 


ಬಾಕ್ಸ್‌ 1. NCERT ಪಠ್ಯ ಪುಸ್ತಕದ ಆಯ್ದ ಭಾಗ: 


"ಖಾಲ ಜ್ಯಾಮ್‌ ಬಾಟಆಯನ್ನು ತೆಗೆದುಕೊಳ್ಳ. ಬಾಟಆಯ 
ಬಾಲಯುಗಿಂತ ದೊಡ್ಡದಾದ ಕಾರ್ಡೋರ್ಡನ್ನು ತೆಗೆದುಕೊಳ್ಳ. 
ಮಧ್ಯದಲ್ಲ ಲೋಹದ ಕ್ಲಿಪ್ಲನ್ನು ಸೇರಿಸುವಷ್ಟು ದೊಡ್ಡ 
ರಂಧ್ರವನ್ನು ಮಾಡಿ. ಚಿತ್ರ 15.4 ರಲ್ಲ ತೋರಿಸಿದಂತೆ ಕ್ಲಿಪ್ಪನ್ನು 
ತೆಗೆರಿ. 4c m x lcm ಅಂಗುಲದ ಎರಡು 


ಅಲ್ಯುಮಿನಿಯಂ ಪಟ್ಣಗಳನ್ನು ಕತ್ತರಿಸಿ. ಚಿತ್ರದಲ್ಲ 
ತೋರಿಸಿರುವಂತೆ ಪೇಪರ್‌ ಕ್ಲಿಪ್ಟಿಗೆ ತೂಗು ಹಾಕಿ. 


ಕಾರ್ಡೋರ್ಡಿಗೆ ಪೇಪರ್‌ ಸ್ವಿಪನ್ನು ಲಂಬವಾಗಿರುವಂತೆ 
ಸೇರಿಸಿ. ರೀಫೆಲನ್ನು ವಿದ್ಯುದಾವೇಶಕ್ಕೆ ಒಳಪಡಿಸಿ, ಪೇಪರ್‌ 
ಸ್ಲಿಪ್ಲಿನ ತುದಿಯಿಂದ ಅದನ್ನು ಮುಟ್ಟ. ಏನಾಗುತ್ತದೆಯೆಂದು 
ಗಮನಿಸಿ. 


ಫಾಲಯುಲ್‌ ಪಟ್ಟಗಳ ಮೇಲೇನಾದರೂ 
ಪರಿಣಾಮವಾಗುವುದೇ? ಅವು ಒಂದನ್ನೊಂದು 
ವಿಕರ್ಷಿಸುತ್ತದೆಯೇ ಅಥವಾ ಆಕರ್ಷಿಸುತ್ತದೆಯೇ? ಈಗ, 
ಉಳದ ಆವೇಶ ಹೊಂದಿರುವ ವಸ್ತುಗಳನ್ನು ಪೇಪರ್‌ ಕ್ಲಿಪ್ಲಿನ 
ತುದಿುಂದ ಮುಟ್ಟ. ಎಲ್ಲಾ ಸನ್ನಿವೇಶದಲ್ಲೂ ಹಾಳೆಯ 
ಪಟ್ಟಗಳು ಒಂದೇ ರೀತಿ ವರ್ತಿಸುತ್ತದೆಯೇ? ಈ 
ಸಲಕರಣೆಯನ್ನು ವಸ್ತುಪೊಂದು ಆವೇಶ ಹೊಂದಿದೆಯೇ 
ಇಲ್ಲವೇ ಎಂದು ಪರೀಕ್ಷಿಸಲು ಉಪಯೋಗಿಸಬಹುದೇ? 
ಫಾಯಿಲ್‌ ಪಟ್ಟಗಳು ಒಂದನ್ನೊಂದು ಏಕೆ ವಿಕರ್ಷಿಸುತ್ತದೆ 
ಎಂದು ವಿವರಿಸಬಲ್ಲರಾ? 


ಚಿತ್ರ 15.4. ಅಲ್ಯುಮಿನಿಯಂ ಫಾಯುಲ್‌ ಪಟ್ಟಿಗಳು 
ಕಾಗದದ ಕ್ವಿಪ್ಲಿನ ಮೂಲಕ ಆವೇಶ ಹೊಂದಿರುವ ರೀಫಿಲ್ಲ 
ಅದೇ ಆವೇಶವನ್ನು ಪಡೆಯುತ್ತವೆ (ಲೋಹಗಳು ಉತ್ತಮ 
ವಿದ್ಯುದ್ವಾಹಕಗಳು ಎನ್ನುವುದು ನೆನಪಿರಲ). ಏಕಪ್ಪರೂಪದ 
ಆವೇಶಗಳನ್ನು ಹೊಂದಿರುವ ಪಟ್ಟಗಳು ಒಂದನ್ನೊಂದು 
ವಿಕರ್ಷಿಸುತ್ತವೆ ಹಾಗೂ ದೂರ ಸರಿಯುತ್ತವೆ. ವಸ್ಸುಪೊಂದು 
ಆವೇಶವನ್ನು ಹೊಂದಿದೆಯೇ ಅಥವಾ ಇಲ್ಲವೇ ಎಂದು 
ಪರೀಕ್ಷಿಸಲು ಈ ಉಪಕರಣವನ್ನು ಉಪಯೋಗಿಸಬಹುದು. 
ಇದನ್ನು ಎಲೆಕ್ರ್ಯೋಸ್ಟೋಪ್‌/ ವಿದ್ಯುದ್ಧರ್ಶಕ ಎನ್ನುತ್ತಾರೆ. 
Source: NCERT Science Textbook, Ch. 15: Some 
Natural Phenomena, retrieved from 


https://ncert.nic.in/textbook/pdf/hesc 
115. pdf (pg. 180) 


ರೀತಿಯ ಪ್ರಯೋಜನವಾಗುತ್ತದೆ. ಮೊದಲನೆ-ಯದಾಗಿ, ವಿದ್ಯಾರ್ಥಿಗಳಗೆ ವಿದ್ಯುದ್ಧರ್ಶಕದ 
ಇತರೆ ಕಾರ್ಯವ್ಯೈಬರಿಗಳ ಬಣ್ಣೆ ತಿಕದುಕೊಂಡಂತಾಗುತ್ತದೆ. ಎರಡನೆಯದಾಗಿ, ಇದಕ್ಕೆ 
ಸಂಬಂಧಿಸಿದ ಪರಿಕಲ್ಪನೆಗಳಾದ (ವಿದ್ಯುದಾವೇಶ ಹೊಂದಿದ ಕಾಯಗಳು- charged 
bodies, ಆಕಷ್ಷಣ/ ವಿಕರ್ಷಣ ಶಕ್ತಿ - attractive / repulsive forces, ವಿಚಲನ - 
deflection, ವಿದ್ಯುದಾವೇಶದ ಪ್ರಮಾಣ - ch೩r್ರೀ qಬಷಗy ಮುಂತಾದವು) ಹಾಗೂ 
ಅದರ ಬಳಕೆಯ ಬಣ್ಣೆಯೂ ತಿಳದುಕೊಂಡಂತಾಗುತ್ತದೆ. 


ಆನ್ಸೈನ್‌ ಪರಿಸರ 


ಏಪ್ರಿಲ್‌ 2೦೭1 ರಲ್ಲ ಇಂದ್ದೀಷ್‌ ಮಾಧ್ಯಮದ ಪಜ್ಲಕ್‌ ಶಾಲೆಯ ವಿಜ್ಞಾನ ಶಿಕ್ಷಕರ 
ಸಹಯೋಗದಿಂದ ಎರಡು ಅನ್ಕೈನ್‌ 'ತಯಾರಿಕೆಯ' ಅವಧಿ (555ion) ಯನ್ನು 
ಆಯೋಜಸಿದೆವು. ಎರಡೂ ಅವಧಿಗಳನ್ನು ಶಾಲೆಯ ಸಮಯದಲ್ಲೇ ಆಯೋಜಸಿದೆವು 
ಹಾಗೂ ಪ್ರತಿ ಅವಧಿಯೂ ತೊಂಬತ್ತು ನಿಮಿಷಗಳದಾಗಿತ್ತು. ಠ ವಿಭಾಗದ ಇಪ್ಪತ್ತೊಂಬತ್ತು 
ವಿದ್ಯಾರ್ಥಿಗಳು ಶೇ ಎರಡೂ ಅವಧಿಗಳಲ್ಲ 

ಸ್ವಇಚ್ಛೆಯಿಂದ ಪಾಲ್ಗೊಂಡರು. 


(4) ಮೊದಲ ಅವಧಿ: ಮೊದಲನೆಯ ಅವಧಿಯಲ್ಲ ವಿದ್ಯುದ್ಧರ್ಶಕದ ಒಂದು ಮಾದರಿಯನ್ನು 
ವಿದ್ಯಾರ್ಥಿಗಳಗೆ ಪರಿಚಯಿಸಿ ಅದು ಹೇಗೆ ಕಾರ್ಯ ನಿರ್ವಹಿಸುತ್ತದೆ ಎನ್ನುವುದನ್ನು 
ತೋರಿಸಿಕೊಟ್ಟೆವು. ನಂತರ, ವಿದ್ಯಾರ್ಥಿಗಳಗೆ ಇತರೆ (ಸಾಮಾನ್ಯವಾಗಿ ಸಿಗುವ) ಪದಾರ್ಥ 
ಹಾಗೂ ವಿನ್ಯಾಸದಿಂದ ಇದೇ ರೀತಿಯ ಇನ್ನೊಂದು ಯಂತ್ರವನ್ನು ತಯಾರಿಸುವ 
ಸವಾಲನ್ನು ಒಡ್ಲಿದೆವು. ಶೇ ಅವಧಿಯಲ್ಲ ವಿದ್ಯಾರ್ಥಿಗಳೊಂದಿಗೆ ಅದರ ಕಾರ್ಯ ತತ್ವ/ 
ಸಿದ್ಧಾಂತದ ಬಣ್ಣೆ ಯಾವುದೇ ಚರ್ಚೆ ಮಾಡಲಲ್ಲ. ವಿದ್ಯಾರ್ಥಿಗಳು ತಾವಾಗಿಯೇ ಇದಕ್ಕೆ 
ಸಂಬಂಧಿಸಿದ ವಿಷಯಗಳು (ವಿದ್ಯುದಾವೇಶ, ಶಕ್ತಿ. ವಿಚಲತೆಯ ಪ್ರಮಾಣ 
ಮುಂತಾದವು...) ಹೇಗೆ ಈ ಯಂತ್ರದ ವಿನ್ಯಾಸಕ್ಕೆ ತಮ್ಮ ಕೊಡುಗೆಯನ್ನು ನೀಡುತ್ತದೆ 
ಎನ್ನುವುದನ್ನು ತಿಆದುಕೊಳ್ಳಲು ಅವಕಾಶ ಕೊಟ್ಟೆವು. ಹೇಗೆ ವಿಜ್ಞಾನಿಗಳಗೆ ತಮ್ಯ 
ಪ್ರಯೋಗಗಳ ಬಣ್ಣೆ ಉತ್ಪಾಹವಿರುತ್ತದೆಯೋ ಹಾಗೆಯೇ ವಿದ್ಯಾರ್ಥಿಗಳು ಈ 
ಚಟುವಟಕೆಯಲ್ಲ ತೊಡಗುತ್ತಾರೆಂದು ನಾವು ಆಶಿಸಿದೆವು. 


(b) ಎರಡನೆಯ ಅವಧಿ: ವಿದ್ಯಾರ್ಥಿಗಳಗೆ ತಮ್ಯ ಮಾದರಿಗಳ ಮೇಲೆ ಕೆಲಸ ಮಾಡಲು 
ಅನುಕೂಲವಾಗುವಂತೆ ಎರಡನೆಯ ಅವಧಿಯನ್ನು ಮೂರು ದಿನಗಳ ಬಳಕ 
ಇಟ್ಟುಕೊಳ್ಳಲಾಯುತು. ಶೇ ಅವಧಿಯಲ್ಲ, ಕೆಲವು ಅಂಶಗಳನ್ನು ಉತ್ತೇಜಸುವ ಮೂಲಕ 
ವಿದ್ಯಾರ್ಥಿಗಳ ಪರ್ಯಾಯ ವಿದ್ಯುದ್ಧರ್ಶಕ ಮಾದರಿಯ ನಿರ್ಮಾಣದ ಪಯಣವನ್ನು 
ಚರ್ಜಿಸಲಾಯುತು (ಬಾಕ್ಸ್‌ ೨). ಲಾಕೌ್‌ನ್‌ ಕಾರಣದಿಂದ ಕಲವೇ ವಿದ್ಯಾರ್ಥಿಗಳಗೆ ಮಾತ್ರ 
ವಿನ್ಯಾಸ ಮಾಡಲು ಪರ್ಯಾಯ ಪದಾರ್ಥಗಳನ್ನು ಸಂಗ್ರಹಿಸಲು ಸಾಧ್ಯವಾಯುತು. 
ಅದರಲ್ಲೂ ಕೇವಲ &ಿರ್ವ ವಿದ್ಯಾರ್ಥಿನಿ(ದಿವ್ಯ)ಗೆ ಮಾತ್ರ ಪರ್ಯಾಯ ಮಾದರಿಯನ್ನು 
ಪೂರ್ಣವಾಗಿ ಮಾಡಿ ಮುಗಿಸಲು ಸಾಧ್ಯವಾಯುತು. ಇಂತಹ ಸನ್ನಿವೇಶ 
ಎದುರಾಗಬಹುದೆಂದು ನಮಗೆ ತಿಆದಿದ್ದುದರಿಂದ, ವಿದ್ಯಾರ್ಥಿಗಳಗೆ ಮಾದರಿಗಳನ್ನು 
ಮಾಡಲು ಸಾಧ್ಯವಾಗದಿದ್ದರೂ ಸಹ, ತಮ್ಮ ಮಾದರಿಗಳನ್ನು ಮಾಡಲು ಎಂತಹ 
ಪದಾರ್ಥಗಳನ್ನು ಆಯ್ದೆ ಮಾಡಿಕೊಂಡಿರಬಹುದು ಎನ್ನುವುದರ ಬಗ್ಗೆ ಚರ್ಚೆಯೊಂದನ್ನು 
ಏರ್ಪಡಿಸಿದೆವು. ದಿವ್ಯಆಗೆ ಮಾತ್ರ ಕಾರ್ಯ ನಿರ್ವಹಿಸಬಲ್ಲ ಮಾದರಿಯನ್ನು ತಯಾರಿಸಲು 
ಸಾಧ್ಯವಾದುದರಿಂದ ಮೊದಲು ಅವಳಂದಲೇ ನಿರ್ಮಾಣದ ಅನುಭವಗಳನ್ನು 
ಹಂಚಿಕೊಳ್ಳುವುದರ ಮೂಲಕ ಚರ್ಚೆಯನ್ನು ಆರಂಭಸಿದೆವು. ನಂತರ ಇತರರು ತಮ್ಮ 
ಅನಿಸಿಕೆಗಳನ್ನು ಹಂಚಿಕೊಂಡ ಕಾರಣ ಅವಳ ವಿನ್ಯಾಸವನ್ನು ಜಟ್ಟು ಚರ್ಚೆ ಬೇರೆಡೆಗೆ 
ಸಾಗಿತು. 


ದಿವ್ಯಳ "ತಯಾರಿಕೆ'ಯ ಅನುಭವ 


ಅಲ್ಯುಮಿನಿಯಂ ಫಾಲುಲ್‌, ತಾಮ್ರದ ತಂತಿ, ಅಂಟುಪಟ್ಟಿ. ಕಾಗದದ ಕಾರ್ಡುಗಳು ಹಾಗೂ 
ಗಾಜನ ಲೋಟದಿಂದ ದಿವ್ಯ ವಿದ್ಯುದ್ಧರ್ಶಕವನ್ನು ಪರ್ಯಾಯವಾಗಿ ವಿನ್ಯಾಸಗೊಳಸಿದ್ದಳು 
(ಚಿತ್ರ 1. ವಿದ್ಯುದಾವೇಶ ಹೊಂದಿರುವ ವಸ್ತುವನ್ನು (ಇದಕಾಗಿ ಅವಳು ಹತ್ತಿ ಬಟ್ಟೆಯಿಂದ 
ಉಜ್ಜಿದ ಲೋಹ ಅಥವಾ ಪ್ಲಾಸ್ಟಿಕ್‌ ಸ್ನೇಲನ್ನು ಉಪಯೋಗಿಸಿದಳು) ಅಲ್ಯುಮಿನಿಯಂ 
ಘಫಾಲಲ್ಲು ಪರಿಮಿತಿಯೊಳಗೆ ತಂದಾಗ ಅದು ಹೇಗೆ ವಿಚಅತಗೊಳ್ಳುತ್ತದೆ ಎನ್ನುವುದನ್ನು 


ಐ ಪಂಡೆರ್‌... ರೀಡಿಸವರಿಂಗ್‌ ಸ್ಲೂಲ್‌ ಸೈನ್‌ ' ಡಿಸೆಂಬರ್‌ 2023 | 51 


ಬಾಕ್ಸ್‌ 2. ಚರ್ಚೆಗೆ ಆಹಾರ 


ನಿರ್ಮಾಣಕ್ಕೆ ಕುರಿತಾದ ಪ್ರಶ್ನೆಗಳು ಪರಿಕಲ್ಪನೆಯ ಅರ್ಥಗ್ರಹಿಕೆಯ ಕುರಿತ ಪ್ರಶ್ನೆಗಳು 


* ತಯಾರಿಕೆಯ ಪ್ರಯಾಣ ಹೇಗಿತ್ತು? 

* ಈ ವಸ್ತುಗಳನ್ನು/ವಿನ್ಯಾಸವನ್ನು ಏಕೆ 
ಆಯ್ತೆ ಮಾಡಿದಿರಿ? 

* ತಯಾರಿಕೆಯ ಪ್ರಕ್ರಿಯೆಯಲ್ಲ ಏನಾದರೂ 
ಹೊಸ ಅವಲೋಕನ/ ಅನ್ಟೇಷಣಿಯಿಂದ 
ಆಪಫ್ಚರ್ಯವಾಯುತೇ? 

* ಈ ಪ್ರಕ್ರಿಯೆಯ ಯಾವುದಾದರೂ ಹಂತ 
ನಿಮಗೆ ಸವಾಲೆನಿಸಿತೇ? 


* ಯಾವುದು ಕೆಲಸ ಮಾಡಿತು ಹಾಗೂ 
ಯಾವುದು ಮಾಡಲಲ್ಲ? 
* ನಿಮ್ಯ ಮಾದರಿಯ ಚಿತ್ರವನ್ನು ಹಂಚಿಕೊಳ್ಳುತ್ತೀರಾ? 


ವಿಡಿಯೋ ಮೂಲಕ ಪ್ರದರ್ಶಿಸಿದಳು. ಇದು 
ಸೂತ್ರ/ಸಿದ್ದಾಂತಕ್ಕೆ ಆಧಾರವನ್ನು ಒದಗಿಸಿತು- 
ವಿದ್ಯುದ್ಧರ್ಶಕದ ಪರಿಮಿತಿಯೊಳಗೆ ಯಾವುದಾದರೂ 
ವಿದ್ಯುದಾವೇಶ ಹೊಂದಿರುವ ವಸ್ತು ಬಂದರೆ ಅದು 
ಆವೇಶದ ಹರಿವನ್ನು ಪ್ರಚೋದಿಸುತ್ತದೆ ಹಾಗೂ 
ಅದರ ಮೂಲಕ ಅಲ್ಯುಮಿನಿಯಂ ಫಾಲಯುಲ್‌ ಅಥವ 
ಪಜ್ಣಿ ವಿಚಅತವಾಗುವಂತೆ ಮಾಡುತ್ತದೆ. ವಸ್ತುವಿನ 
ವಿದ್ಯುದಾವೇಶ ಪ್ರಮಾಣದ ಆಧಾರದ ಮೇಲೆ 
ವಿಚಲತೆಯ ಗಾತ್ರ ಬದಲಾಗುತ್ತದೆ. 


ಹಲವಾರು ವಿವಿಧ ಪದಾರ್ಥಗಳನ್ನು 
ಪ್ರಯೋಗಿಸುವುದರ ಮೂಲಕ ದಿವ್ಯ, ಕಾರ್ಯ 
ನಿರ್ವಹಿಸಬಲ್ಲ ವಿದ್ಯುದ್ಧರ್ಶಕದ ನಿರ್ಮಾಣವನ್ನು 
ಆರಂಭಸಿದಳು. ಅವು ವಿವಿಧ ರೀತಿಯ ತಂತಿಗಳು 
(ಲೇಪಿತ ತಾಮ್ರದ ತಂತಿ, ಬರಿಯ ತಾಮ್ರದ ತಂತಿ, 
ಪಸ್ಲೀಲ್‌ ತಂತಿ, ಗಿಲಾರಿನ ತಂತಿ), ಪ್ಲಾಸ್ಟಿಕ್‌ ಸ್ನೇಲ್‌, 
ಪ್ಲಾಸ್ಟಿಕ್‌ ಪಾತ್ರೆ, ಕಾಗದ, ಮುಂತಾದವು. ಈ 
ಪದಾರ್ಥಗಳನ್ನು ನೀನು ಹೇಗೆ ಹೊಂದಿಸಿದೆ ಎಂದು 
ನಾವು ಕೇಆದಾಗ, ಅವಳು: "ಪದಾರ್ಥಗಳನ್ನು 
ಹೊಂದಿಸುವುದು ಹೆಚ್ಚು ಕಷ್ಟವಾಗಲಲ್ಲ... ಏಕೆಂದರೆ 
ನನ್ನ ಸಹೋದರ ಕೂಡ ಇದರಲ್ಲ ನನಗೆ ಸಹಾಯ 
ಮಾಡಿದ. ಕೆಲವೇ ಸಮಯದಲ್ಲ, ಅಂದರೆ ಅವತ್ತೇ 
ನಾನು ಠ ಯೋಜನೆಯನ್ನು ಪೂರ್ಣಗೊಳಸಿದೆ!' 

ಪಠ್ಯಪುಸ್ತಕದಲ್ಲರುವ ವಿದ್ಯುದ್ಧರ್ಶಕದ ವಿನ್ಯಾಸವನ್ನು 
ಇನ್ನಷ್ಟು ಉತ್ತಮವಾಗಿಸಲು ದಿವ್ಯ ಹಲವಾರು 
ಪದಾರ್ಥ ಹಾಗೂ ಅದರ ಸಂಯೋಜನೆಯನ್ನು 
ಆನ್ಯನಿನಲ್ಲ ಹುಡುಕಿದಳು. ಸಾಕಷ್ಟು ಪ್ರಯತ್ನಗಳ 
ನಂತರ ಕಡೆಯಲ್ಲ ಅವಳು ಹೇಗೆ ಈ ಮಾದರಿಯನ್ನು 
ವಿನ್ಯಾಸಗೊಳಸಿದಳು ಎನ್ನುವುದನ್ನು ಹಂಚಿ- 
ಕೊಂಡಳು. ಉದಾಹರಣೆಗೆ, ಪಠ್ಯಪುಸ್ತಕದಲ್ಲರುವ 
ವಿದ್ಯುದ್ಧರ್ಶಕದ ಮಾದರಿಯಲ್ಲ ವಿದ್ಯುದಾವೇಶ 
ಹೊಂದಿರುವ ಯಾವುದೇ ವಸ್ಸು ತಾಮ್ರದ ತಂತಿಯ 
ಸಮೀಪಕ್ಕೆ ಬಂದಾಗ. ಅಲ್ಯುಮಿನಿಯಂ ಪಟ್ಟಿಯ 
ಎಲೆಗಳು ವಿಚಅತಗೊಳ್ಳುತ್ತವೆ ಎನ್ನುವುದು ದಿವ್ಯಗೆ 


* ನೀವು ಹಂಚಿಕೊಂಡಿರುವ ಚಿತ್ರ ನಿಮ್ಮ 
ಮಾದರಿಯನ್ನು ನಿಖರವಾಗಿ ರೂಪಿಸುತ್ತದೆಯೇ? 
° ಘಂ ವಿನ್ಯಾಸದ ಬದ್ದೆ ನಿಮ್ಮ ಅನಿಸಿಕೆ ಏನು? 
* ನಿಮ್ಮ ವಿನ್ಯಾಸ/ಮಾದರಿಯ ಬಗ್ದೆ ನಿಮ್ಮ 
ಇಬ್ಬರು ಗೆಳೆಯರ ಅನಿಸಿಕೆ ಹಾಗೂ 
ಟೀಕೆಗಳನ್ನು ಹಂಚಿಕೊಳ್ಳಲು ಕರೆಯುವಿರಾ? 
* ಯಾರಾದರೂ ಈ ಮಾದರಿಯ 
ಕಾರ್ಯವೈಖರಿಯನ್ನು ವಿವರಿಸಲು ಇಚ್ಛಿಸುವಿರಾ? 
* ಈ ಚಟುವಟಕೆಯಿಂದ ಮತ್ತೆ 
ಇನ್ನೇನಾದರೂ ಕಆಅಯಬಹುದೇ? 


ತಿಆದಿತ್ತು. ದಿವ್ಯ ಬರಿಯ ತಾಮ್ರದ ತಂತಿಯನ್ನು 
ಲೇಪಿತ ತಾಮ್ರದ ತಂತಿಯುಂದ ಬದಲಾಲಯುಸಿದಾಗ 
ಅಲ್ಯುಮಿನಿಯಂ ಎಲೆಗಳು ವಿಚಲಅತಗೊಳ್ಳಲಲ್ಲ. 
ಹಾಗಾಗಿ, ಅವಳು ತಾಮ್ರದ ತಂತಿಯನ್ನು ಮೊದಲು 
ಗಿಟಾರಿನ ತಂತಿ ನಂತರ ಪನ್ಲೀಲ್‌ ತಂತಿಯಿಂದ 
ಬದಲಾಯುಸಿ ಯಂತ್ರವನ್ನು ಮರುವಿನ್ಯಾಸ- 
ಗೊಳಸಿದಳು. ಎರಡೂ ಸಂದರ್ಭಗಳಲ್ಲಿ, 
ಅಲ್ಯುಮಿನಿಯಂ ಎಲೆಗಳು ವಿಚಅತಗೊಂಡವು. 
ಲೇಪಿತ ತಾಮ್ರದ ತಂತಿಗಳು ಕೆಲಸ 
ಮಾಡದಿರುವುದರ ಕಾರಣ ಏನಿರಬಹುದೆಂದು ನಾವು 
ಅವಳನ್ನು ಕೇಆದಾಗ, ದಿವ್ಯ ತನ್ನು 
ಅವಲೋಕನವನ್ನು ಹೀಗೆ ಹಂಚಿಕೊಂಡಳು: 'ಲೇಪಿತ 
ತಾಮ್ರದ ತಂತಿಗಳು ಅಯಸ್ಸಾಂತಕ್ಷೆ 
ಪ್ರತಿಕ್ರಿುಸುವುದಿಲ್ಲ ಆದರೆ ಗಿಟಾರ್‌ ಮತ್ತು ಸ್ಟೀಲ್‌ 
ತಂತಿಗಳು ಅದಕ್ಕೆ ಪ್ರತಿಕ್ರಿಬುಸುತ್ತವೆ.” 
ಅಯಸ್ಥಾಂತೀಯ ಗುಣ ಹೊಂದಿರುವ ವಸ್ತುಗಳು 
ಹೆಚ್ಚು ವಿಚಲತೆಯನ್ನು ಉಂಟು ಮಾಡುತ್ತವೆ ಎನ್ನುವ 
ಪರಿಕಲ್ಪ್ಲನೆಬುಂದ ಕಾರ್ಯ ನಿರ್ವಹಿಸಿದ್ದಾಕೆ ಎಂದು 
ಅವಳ ಪ್ರತಿಕ್ರಿಯೆಯುಂದ ತಿಆದುಬಂತು. 


ದಿವ್ಯಳ ವಿನ್ಯಾಸ ಪ್ರಕ್ರಿಯೆಯ ಮತ್ತೊಂದು 
ಅಂಶವೆಂದರೆ, ಪಠ್ಯಪುಸ್ತಕದ ವಿದ್ಯುದ್ಧರ್ಶಕದ 
ಮಾದರಿಯಲ್ಲ ಹಲವಾರು ವ್ಯತ್ಯಾಸಗಳನ್ನು ತಂದು 
ಕಾರ್ಯ ನಿರ್ವಹಿಸಬಲ್ಲ ಎಲ್ಲಾ ಸಂಯೋಜನೆಗಳನ್ನು 
ಪದೇ ಪದೇ ಪ್ರಯತ್ನಿಸಿದ್ದು. ಉದಾಹರಣೆಗೆ. 
ತಂತಿಗೆ ಪರ್ಯಾಯ ವಸ್ತುವನ್ನು ಕಂಡುಕೊಂಡ 
ನಂತರವಷ್ಟೇ ಅವಳು ಅಲ್ಯುಮಿನಿಯಂ ಎಲೆಗಳಗೆ 
ಬದಲೀ ವಸ್ತುವನ್ನು ಹುಡುಕಲು ಆರಂಭಸಿದಳು. 
ದಿವ್ಯ ಹೇಗೆ ಮಾತ್ರೆ ಚೀಟ ಹಾಗೂ ಪಾತ್ರೆಯಿಂದ 
ಸಿಗುವ ತೆಕ್ಟಗಿನ್ನ ಲೋಹದ ಚಕ್ಕೆಯನ್ನು ಇದಕ್ಕಾಗಿ 
ಉಪಯೋಗಿಸಿಕೊಂಡಳು ಎನ್ನುವುದನ್ನು ಹಂಚಿ- 
ಕೊಂಡಳು. ನಂತರ ಅವಳು ಪಾತ್ರೆಯ ಮುಚ್ಚಳವನ್ನು 
ಕೊಳವೆಯುಂದ ಬದಲಾಲುಸಬೇಕೆಂದು ಕೊಂಡಳು. 
ಇದು ತಂತಿಗಳಗೆ ಮಾತ್ರವಲ್ಲದೇ ಅದರ ಸಮೀಪಕ್ಕೆ 


52 | ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌ | ಡಿಸೆಂಬರ್‌ 2023 


ಪರೀಕ್ಷಿಸಲು ತರುವ 
ಆಧಾರವಾಗಿರುತ್ತದೆ. 

ವಿನ್ಯಾಸದಲ್ಲ ಇಷ್ಟೊಂದು ಪರಿವರ್ತನೆಗಳನ್ನು ತಂದ 
ಅವಳ ಅನುಭವಗಳನ್ನು ಹಂಚಿಕೊಳ್ಳಲು ದಿವ್ಯಳನ್ನು 
ಕೇಆದಾಗ, ಇಷ್ಟೊಂದು ವಸ್ತುಗಳ ಪ್ರಯತ್ನದಲ್ಲಿ 
ಅವಳಗುಂಬಾದ ನಿರಾಶೆಯನ್ನೂ ಹೇಳಕೊಂಡಳು. 
ಜೊತೆಗೆ, ಇದರುದ್ದಕ್ಲೂ ಅವಳ ಕುಟುಂಬದ 


ಸಹಕಾರದ ಬಧ್ಧೆಯೂ ಹೇಳಆದಳು: 


ವಸ್ತುಗಳಗೂ 


"ನಾನು ನನ್ನ ವಿನ್ಯಾಸವನ್ನು ಹಲವಾರು ಸಾರಿ 


ಬದಲಾಂಯಸಿಡೆ! ಸಿಟ್ಟು ಬಂತು (ನಕ್ಕಳು)... 
ತಮಾಷೆಯಾಗೂ ಇತ್ತು... ಇದೆಲ್ಲದರ ಮಧ್ಯೆ ನನ್ನ 
ತಂದೆ ಬಂದು ಹೀಗೆ ಹೇಳದರು: ಸಿಟ್ಟು 


ಮಾಡ್ಲೋಬೇಡ, ಸಮಾಧಾನವಿರಲ... ವಿಜ್ಞಾನಿಗಳೂ 
ಸಹ ಯಾವುದನ್ನೂ ತ್ವರಿತವಾಗಿ ಆವಿಷ್ಣರಿಸಲಲ್ಲ... 
ಯಾರೂ ಪರಿಪೂರ್ಣರಲ್ಲ ಹಾಗೂ ತಪ್ಪನ್ನು ಎಲ್ಲರೂ 
ಮಾಡುತ್ತಾರೆ!” 


ಸಹಪಾಠಿಗಳೊಂದಿಗೆ ಚರ್ಚೆ 

ದಿವ್ಯ ತನ್ನ ಪ್ರಮುಖ ವಿನ್ಯಾಸದಲ್ಲ ಮಾಡಿದ 
ಸುಧಾರಣಿಯ ವಿವರವನ್ನು ನಮ್ಮ ಸೆಷನ್ನಿನ 
ಸಹಾಯಕರೊಬ್ಬರು ಎಲ್ಲರಿಗೂ ಕಾಣುವಂತೆ 


ಸ್ಥೂಲವಾಗಿ ಒಂದು ಡಿಜಟಲ್‌ ಬಳಯ ಬೋರ್ಡಿನ 
ಮೇಲೆ ಬರೆದಿದ್ದರು (ಚಿತ್ರ 1). ಕಾಲಕಾಲಕ್ಕೆ ಗುಂಪು 
ಚರ್ಚೆಗಳನ್ನು ಮುನ್ನಡೆಸಲು ಇದು 


ಚಿತ್ರ 1: ದಿವ್ಯ ತಯಾರಿಸಿದ ವಿದ್ಯುದ್ಧರ್ಶಕ. 2. ಮೇಲಿನ ನೋಟ. 
ಸುರುಳಿಯಾಕಾರದ ತಾಮ್ರದ ತಂತಿ ಕಾಣುತ್ತದೆ. b. ಪಾರ್ಶ್ವ ನೋಟ. 
ಅಲ್ಯುಮಿನಿಯಂ ಫಾಯಿಲ್‌ ಎಲೆಗಳು ಕಾಣುತ್ತವೆ. ಕೃಪೆ: ರವಿ ಸಿನ್ನ, 
ಆಶಿಶ್‌ ಕುಮಾರ್‌ ಪರ್ದೇಶಿ ಹಾಗೂ ದೀಪ ಚಾರಿ. 

ಪರವಾನಗಿ : CC-BY-NC. 


ಚಿತ್ರ 2: ಚರ್ಚೆಯ ಸಾರಾಂಶದ ಚಿತ್ರಣ. ಚರ್ಚೆಯ ಪ್ರಮುಖ ಅಂಶಗಳನ್ನು ಸೆರೆಹಿಡಿದಿರುವ ಚಿತ್ರಣ- ೩. ಮಾದರಿಯ ನಿರ್ಮಾಣ ಹಾಗೂ 
ವಿನ್ಯಾಸದ ಪ್ರಕ್ರಿಯೆ. ರ. ವಿದ್ಯುದ್ಧರ್ಶಕದ ಕಾರ್ಯತತ್ವ, €. ಇತರೆ ವಿದ್ಯಮಾನಗಳ ನಂಟು 
ಕೃಪೆ: ರವಿ ನಿನ್ನ, ಆಶಿಶ್‌ ಕುಮಾರ್‌ ಪರ್ದೇಶಿ ಹಾಗೂ ದೀಪ ಚಾರಿ. ಪರವಾನಗಿ: CC-BY-NC. 


ಸಹಾಯಕವಾಗಿತ್ತು. ಚರ್ಚೆಯ ಸ್ರರೂಪವನ್ನು 
ಎರಡು ಉದಾಹರಣಿಗಳ ಮೂಲಕ ಇಲ್ಲ 
ವಿವರಿಸಲಾಗಿದೆ: 


(4) ವಿದ್ಯುದ್ಧರ್ಶಕದ ಕಾರ್ಯತತ್ವದ ಬಗ್ಗೆ: ದಿವ್ಯ ತನ್ನ 


ಮಾದರಿಯನ್ನು ಪ್ರದರ್ಶಿಸಿದ ನಂತರ, 
ವಿದ್ಯುದಾವೇಶ ಹೊಂದಿರುವ ವಸ್ತುವಿನ 
ಪರಿಮಿತಿಯಲ್ಲ ಅಲ್ಯುಮಿನಿಯಂ ಎಲೆಗಳು 


ವಿಚಅತಗೊಳ್ಳಲು ಕಾರಣಪೇನಿರಬಹುದು ಎಂದು 
ಗುಂಪನ್ನು ಕೇಕಲಾಲಯುತು. ಈ: ಮಾದರಿ ಹೇಗೆ 
ಕಾರ್ಯನಿರ್ವಹಿಸುತ್ತಿದೆಯೆಂದು ಅಮಿತ್‌ ಎಂಬ 
ವಿದ್ಯಾರ್ಥಿ ನೈಜ ಉದಾಹರಣಿಯ ಮೂಲಕ ತನ್ನು 
ಆಲೋಚನೆಯನ್ನು ತೆರೆದಿಟ್ಟ:' ಪ್ಲಾಸ್ಟಿಕ್‌ ಸ್ಟೇಲನ್ನು 
ನಾವು ಬಟ್ಟೆಯಿಂದ ಉಜ್ಜಿದಾಗ. ಪ್ಲಾಸ್ಟಿಕ್‌ ಸ್ನೇಲು 
ಆವೇಶವನ್ನು ಪಡೆಯುತ್ತದೆ .ಖುಣಾತೃಕ ಅಥವಾ 
ಧನಾತ್ಛಕ. ಈ ಸ್ಥೇಲನ್ನು ತಾಮ್ರದ ತಂತಿಯ 
ಸಮೀಪ ತಂದಾಗ, ಈ ಆವೇಶ ತಾಮ್ರದ ತಂತಿಗೆ 
ತಗುಆಅ ನಂತರ ಅಲ್ಯುಮಿನಿಯಂ ಫಾಯಿುಲನ್ನು 
ತಲುಪುತ್ತದೆ ಅಲ್ಯುಮಿನಿಯಂ ಫಾಲುಲ್‌ ಕೂಡ 
ಅದೇ ಆವೇಶವನ್ನು ಹೊಂದಿರುತ್ತದೆ .ಅಂದರೆ 
ಸ್ನೇಲು ಖಯಣಾತೃಕ ಆವೇಶವನ್ನು ಹೊಂದಿದ್ದರೆ 


ಅದೇ ಆವೇಶ ಅಲ್ಯುಮಿನಿಯಂ ಘಫಾಯುಲ್ಲೆ 
ರವಾನೆಯಾಗುತ್ತದೆ, ಹಾಗೂ ಈ (ಎರಡೂ) 
ಖಯಣಾತೃಕ ಆವೇಶಗಳು ಒಂದನ್ನೊಂದು 
ವಿಕರ್ಷಿಸುತ್ತದೆ. ಹಾಗಾಗಿ ಅಲ್ಯುಮಿನಿಯಂ 
ಫಾಲ್‌ ಕೂಡ ವಿಚಲಸುತ್ತದೆ.” 

ವಿದ್ಯುದ್ಧರ್ಶಕದ ಈ ಅನುಭವವನ್ನು 
ಇನ್ನಾವುದಾದರೂ ವಿದ್ಯುದಾವೇಶ ಒಳಗೊಂಡಂತಹ 
ನೈಜ ಉದಾಹರಣಿಯೊಂದಿಗೆ ಹೊಂದಿಸಲು 


ಸಾಧ್ಯವೇ ಎಂದು ನಾವು ಕೇಆದಾಗ, ಅರ್ಜುನ್‌ ತನ್ನು 
ತಾಯಿಯೊಂದಿಗೆ ಬಲೂನನ್ನು ಗೋಡೆಗೆ ಅಂಟಸಿದ 
ಸನ್ನಿವೇಶವನ್ನು ನೆನಪಿಸಿಕೊಂಡ: "ನನಗೆ 
ಬಲೂನನ್ನು ಗೋಡೆಗೆ ಅಂಟಸಬೇಕೆಂದಿತ್ತು. ಆದರೆ 
ಅಂಟು ಪಟ್ಟಿಯಿಂದ ಬಲೂನನ್ನುಅಂಟಸಿದರೆ ಗೋಡೆ 
ಹಾಳಾಗುತ್ತದೆ ಎಂದು ಅಮ್ಮ ಹೇಳದರು... 
ಬಲೂನನ್ನು ನಿನ್ನ ತಲೆಗೆ ಉಜ್ಜದರೆ ಅದು ಗೋಡೆಗೆ 
ಅಂಟಕೊಳ್ಳುತ್ತದೆಯೆ೦ದು ಅಮ್ಮ ಹೇಳದರು." 


ಆವೇಶ ಹೊಂದಿರುವ ವಸ್ತುಗಳಂದ ವಿದ್ಯುದಾವೇಶ 


(ತಾಮ್ರದ ತಂತಿಯ ಮೂಲಕ) ಘಫಾಯಿಲ್ಲು 
ತುಣುಕುಗಳಗೆ ಸಾಗುವುದರಿಂದ ದಿವ್ಯಾಳ 
ಮಾದರಿಯಲ್ಲ ಅಲ್ಯುಮಿನಿಯಂ ವಿಚಲತಗೊಳ್ಳುತ್ತದೆ 
ಎನ್ನುವುದನ್ನು ಅಮಿತ್‌ ಮತ್ತು ಅರ್ಜುನ್‌ 


ಪತ್ತೆಹಚ್ಚಿದರು. ಬಹುಶಃ ಇದಕಾಗಿಯೇ ಇರಬೇಕು. 
ನಾವು ಇದೇ ರೀತಿಯ ಸನ್ನಿವೇಶಗಳನ್ನು ಅವರಿಗೆ 
ಹಂಚಿಕೊಳ್ಳಲು ಹೇಳದಾಗ ಅವರು ಇಂತಹ 
ವಿದ್ಯುದಾವೇಶ ವರ್ಗಾವಣೆಯ ಅನುಭವಗಳನ್ನು 
ಹೇಳಕೊಂಡರು (ಚಿತ್ರ 2b, 20). 


(b) ದಿವ್ಯಳ ಮಾದರಿಯಲ್ಪರುವ ಕೊಳವೆಗಳಗೆ 
ಪರ್ಯಾಯ: ಮಾದರಿಯನ್ನು ಹೆಚ್ಚು 
ಉತ್ತಮವಾಗಿಸಲು ದಿವ್ಯ ವಿವಿಧ ಪದಾರ್ಥಗಳ 
ಉಪಯೋಗವನ್ನು ಹಂಚಿಕೊಂಡ ನಂತರ, 
ಮಾದರಿಯಲ್ಲ ಅವಳು ಉಪಯೋಗಿಸಿದ ಕೊಳವೆ 
(ಸ್ತಾ) ಬದಲಗೆ ಲೋಹ, ಕಾರ್ಡೋರ್ಡ್‌ ಅಥವಾ 
ಪ್ಲಾಸ್ಟಿಕ್‌ ಪೆನ್‌ ಇತ್ಯಾದಿಗಳನ್ನು ಉಪಯೋಗಿಸ- 
ಬಹುದೇ ಎಂಬುದು ವಿದ್ಯಾರ್ಥಿಗಳಗೆ ನಮ್ಯ 
ಪ್ರಶ್ನೆಯಾಗಿತ್ತು. ಒಬ್ಬ ವಿದ್ಯಾರ್ಥಿ ಅನುಜ್‌, ಲೋಹದ 
ವಸ್ತು ಕೆಲಸ ಮಾಡುವುದಿಲ್ಲ/ ಉಪಯುಕ್ತವಲ್ಲ 


ಐ ವಂಡರ್‌... 


ಎಂದು ಪ್ರತಿಪಾದಿಸಿದ. ಅವನು ತನ್ನು 
ಆಲೋಚನೆಯನ್ನು ಹೀಗೆ ಸಮರ್ಥಿಸಿಕೊಂಡ: 
"ನಾನು ಅಂದುಕೊಂಡಂತೆ ಪ್ಲಾಸ್ಟಿಕ್‌ ರೀಫಿಲ್‌ ಕೆಲಸ 
ಮಾಡುತ್ತದೆ ಆದರೆ ಲೋಹದ ರೀಫಿಲ್‌ ಕೆಲಸ 
ಮಾಡುವುದಿಲ್ಲ ಏಕೆಂದರೆ ನಾವು ನಮ್ಮ 
ವಿದ್ಯುದ್ಧರ್ಶಕವನ್ನು ಪರೀಕ್ಷಿಸಿದಾಗ, ಶಕ್ತಿ (ಆವೇಶ 
ಹೊಂದಿರುವ ವಸ್ಸುವಿನಿಂದ) ವರ್ಗಾವಣಿಯಾದಾಗ 
ಮಾತ್ರ ಅಲ್ಯುಮಿನಿಯಂ ಪಫಾಯುಲ್‌ 
ವಿಚಅತಗೊಳ್ಳುತ್ತದೆ. ಲೋಹದ ರೀಫೀಲ್‌ ಎಲ್ಲಾ 
ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಹಾಗೂ... ಹಾಗೂ 
ಫಾಯಿಲ್‌ ಪ್ರತಿಕ್ರಬಸುವುದಿಲ್ಲ (ಆವೇಶ 
ಹೊಂದಿರುವ ವಸ್ಸುವಿಗೆ).” ಪ್ಲಾಸ್ಟಿಕ್‌ ವಸ್ತುಗಳು 
ಕಾರ್ಯ ನಿರ್ವಹಿಸಬಲ್ಲವು ಎಂದು ದಿವ್ಯ ಹೇಳಆದಳು: 
"(ನನ್ನು ಮಾದರಿಯಲ್ಲ ಉಪಯೋಗಿಸಿದ ವಸ್ತುಗಳು) 
ಎರಡೂ ಪ್ಲಾಕ್ತಿಕ್‌ (ನಿಂದ ಮಾಡಿದ್ದು)... ಅಂದರೆ 
ಮಾನು ಪ್ಲಾಸ್ಟಿಕ್‌ ಪೆನ್‌ ರೀಫಿಲ್‌ ಹಾಗೂ ಪ್ಲಾಕ್ತಿಕ್‌ ಸ್ಟಾ 
ಉಪಯೋಗಿಸಿದ್ದೆ.” ಅವಳು ಅನುಜ್ನ ಅನಿಸಿಕೆಯನ್ನು 
ಒಪ್ಪಲಲ್ಲ. "ಪ್ಲಾಸ್ಟಿಕ್‌ ಲೋಷಹಕ್ಷಿಂತ 
ವಿಭನ್ನವಾಗಿರುವುದಿಲ್ಲ." 


ಪಾಲ್ಗ್ಲೊ೦ಡವರಲ್ಲ ಕೆಲವರ ಅನಿಸಿಕೆಗಳನ್ನು ನಾವು 
ಹಂಚಿಕೊಳ್ಳುವಾಗಲೇ, ಇನ್ನೂ ಕೆಲವರು ದಿವ್ಯಳ 
ವಸ್ತುಗಳ ಶೋಧ, ಅಮಿತ್‌ ಮತ್ತು ಅರ್ಜುನ್‌ 
ಆಲೋಚನೆಯ ವಿದ್ಯುದಾವೇಶ ಹಾಗೂ ಆವೇಶದ 
ವರ್ಗಾವಣಿಯ ಬಗ್ಗೆ ಚರ್ಚಿಸಿದರು. 


ಅಂತಿಮ ನುಡಿ 


ವಿದ್ಯುದ್ಧರ್ಶಕದ ಈ ಅವಧಿಯು ಅಆನ್ಕೆನ್‌ 
ವಾತಾವರಣದಲ್ಲ ಮಾದರಿ ಆಧಾರಿತ ವಿಜ್ಞಾನ 
ಚಟುವಟಕೆಯನ್ನು ಮರುನಿರ್ಮಿಸಲು ಸಾಧನ- 
ವಾಲಯುತು. ದಿವ್ಯಳಗೆ ತನ್ನು ಮಾದರಿಯ ನಿರ್ಮಾಣ 
ಹಾಗೂ ಪರೀಕ್ಷೆಯ ಅನುಭವಗಳನ್ನು ಹಂಚಿಕೊಳ್ಳಲು 
ಆಹ್ಹಾನಿಸುವುದರ ಮೂಲಕ ಪ್ರಾರಂಭನಸಿದೆವು. 
ಸಹಯೋಗದಿಂದ ಕೂಡಿದ ಮನೆಯ 
ವಾತಾವರಣವೂ ಈ ಮಾದರಿ ತಯಾರಿಕೆಯ 
ಪ್ರಕ್ರಿಯೆಗೆ ಪೂರಕವಾಗಿತ್ತು. ವಿವಿಧ ವಸ್ತುಗಳ 
ಶೋಧನೆಯೊಂದಿಗೆ ಪ್ರತಿಯೊಂದು ಹಂತದಲ್ಲೂ 
ಇದ್ದ ಕುಟುಂಬ ಸದಸ್ಯರ ಸಹಕಾರ ಮತ್ತು ಪ್ರೇರಣೆ 
ದಿವ್ಯಳಗೆ ತನ್ನ ಮಾದರಿ ತಯಾರಿಕೆಯಲ್ಲ 
ಉತ್ಸುಕತೆಯನ್ನು ಉಳನಿಕೊಳ್ಳಲು ಸಹಕಾರಿ- 
ಯಾಲಯುತು. ದಿವ್ಯಳ ಜೊತೆಗಾರರಿಗೂ ಸಹ ಆಕೆಯ 
ಮಾದರಿ ಹಾಗೂ ವಸ್ತುಗಕ ಆಯ್ಲ್ದೆಯನ್ನು 
ಪ್ರತಿಬಂಜಸಲು ಅನುಕೂಲವಾಗುವಂತೆ 
ಚರ್ಚೆಯನ್ನು ಮುಂದುವರೆಸುವುದರ ಜೊತೆಗೆ ಇದಕ್ಕೆ 
ಪೂರಕವಾದ ತಮ್ಮ ಅನುಭವಗಳದ್ದರೆ ಅದನ್ನು 
ಹಂಚಿಕೊಳ್ಳಲು ತಿಆಸಲಾಯುತು. ಉಳದ 
ವಿದ್ಯಾರ್ಥಿಗಳಗೆ ಇದನ್ನು ಮಾಡಲು 
ಸಾಧ್ಯವಾಗದಿದ್ದರೂ ಇದರ ಮೂಲಕ ದಿವ್ಯಳ 
ಮಾದರಿಯನ್ನು ಹತ್ತಿರದಿಂದ ನೋಡಿ ನಿರ್ಧರಿಸಲು 
ಸಾಧ್ಯವಾಯಿತು. ಈ ಚರ್ಚೆ ಪರ್ಯಾಯ 
ಪರಿಕಲ್ಲನೆಗಳಗೂ ಅನುವು ಮಾಡಿ ಕೊಟ್ಟತು. 


ರೀಡಿಸ್ಥವರಿಂಗ್‌ ಸ್ಫೂಲ್‌ ಸೈನ್‌ | ಡಿಸೆಂಬರ್‌ 2023 | 53 


ಉದಾಹರಣೆಗೆ, ಆವೇಶ ಹೊಂದಿರುವ ವಸ್ತುಗಳ 
ಶಕ್ತಿಯ ಕ್ರಿಯೆಯನ್ನು ವಿವರಿಸಲು "ಪ್ರತಿಕ್ರಿಯೆ", 
"'ಆಕರ್ಷಣಿ' ಅಥವಾ 'ವಿಕರ್ಷಣಿ' ಪದಗಳನ್ನು 
ಉಪಯೋಗಿಸಿದರು. ಇದಕ್ಕೆ ವಿಭಿನ್ನವಾಗಿ ಕೆಲವು 


ಸಹಾಯಕರ/ ಫೆಸಿಅಟೀಟರ್ಸ್‌ ಸೌಮ್ಯವಾದ 
ಉತ್ತೇಜನ ಹಾಗೂ ಗುಂಪಿನ ಅನುಭವಗಳಂದ 
ನಿರ್ಮಿಸಲು ಪ್ರಯತ್ನಿಸಿತು. ಸರಾಗವಾದ ಚರ್ಚೆ 
ಹಾಗೂ ವಿದ್ಯಾರ್ಥಿ- ಕೇಂದ್ರೀಕೃತವಾದ ಈ 


ವಿದ್ಯಾರ್ಥಿಗಳನ್ನು ಆಹ್ವಾನಿಸಿ ಸಮಾನ ವೇದಿಕೆಯನ್ನು 
ಒದಗಿಸಿ, ಅದರಲ್ಲಿ ಪಾಲ್ಗೊಳ್ಳುವ ನಿರ್ಧಾರವನ್ನು 
ತೆಗೆದುಕೊಳ್ಳಲು ಸಲಹೆ ನೀಡಲಾಲುತು. ಈ 
ಅವಧಿಗಳ ವಿವರಿಸಲಾದ ಮಾದರಿ ಚರ್ಚೆಗಳು 


ವಿದ್ಯಾರ್ಥಿಗಳು, ಆವೇಶದ ತೀವ್ರತೆಗೆ ತಕ್ಷಂತೆ ಅವಧಿ/ಸೆಷನ್‌ ಗಳಗೆ ನಮ್ಯ ಪ್ರೋತ್ಸಾಹವೂ ಶಿಕ್ಷಕರಿಗೆ, ವಿದ್ಯಾರ್ಥಿಗಳು ವಿಜ್ಞಾನ 
ವಿಕರ್ಷಣಿ ಹೇಗೆ ಬದಲಾಗುತ್ತದೆ ಎನ್ನುವುದನ್ನು ಸಹಕಾರಿಯಾಂಯತು. ಶೋಧನೆಯೊಂದಿಗೆ ತೊಡಗಿಸಿಕೊಳ್ಳುವ ರೀತಿ 
ಸೂಕ್ಷ ಪದಗಳ ಬಳಕೆಯೊಂದಿಗೆ ವಿವರಿಸಿದರು. ಹಾಗೂ ಈ ಅನುಭವಗಳನ್ನು ಸಿದ್ದಾಂತಗಳ 
ಹಾಗಾಗಿ, ಯಾವುದೇ ಪೂರ್ವನಿರ್ಧರಿತ ಗುರಿ ಈ ಅನುಭವಗಳ ಆಧಾರದಿಂದ, ನೇರ ಅಥವಾ ಚೌಕಟ್ಟಗೆ ಬಳಸಿಕೊಳ್ಳಬಹುದು. 


ಅಥವಾ ವಿಧಾನವಿಲ್ಲದೆಯೇ, ಈ ಸೆಷನ್‌ ಗಳು ಕೆಲವು ಪರೋಕ್ಷವಾಗಿ ಮಾದರಿಗಳನ್ನು ನಿರ್ಮಿಸಲು 


ಪ್ರಮುಖ ಕಲಿಕೆಗಳು 


ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು (2೦೦5) ಹಿರಿಯ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಹಂತದ ವಿಜ್ಞಾನ ಕಲಕೆಯಲ್ಲ 
'ಕೈಗಳಂ೦ದ ತಾಂತ್ರಿಕ ಮಾದರಿಗಳ ವಿನ್ಯಾಸ ಕ್ಕೆ ಹೆಚ್ಚು ಒತ್ತು ಕೊಡುತ್ತದೆ. 


ವಿದ್ಯಾರ್ಥಿಗಳನ್ನು ವಿದ್ಯುದ್ಧರ್ಶಕದಂತಹ ಸರಳ ಉಪಕರಣಗಳನ್ನು ವಿನ್ಯಾಸಗೊಳಸಿ ಪರೀಕ್ಷಿಸಲು ಆಹ್ಹಾನಿಸುವುದರಿಂದ 
ಪರಿಕಲ್ಪನೆಯ ರಹಿಕೆಯನ್ನು ಉತ್ತಮವಾಗಿಸಬಹುದು. 


ಸಹಯೋಗದಿಂದ ಕೂಡಿದ ವಾತಾವರಣದಲ್ಲ ತಮ್ಮ ವಸ್ತುಗಳ ಹಾಗೂ ಮಾದರಿಯ ಆಯ್ದೆಯ ಬಣ್ಣೆ ಗುಂಪು ಚರ್ಚೆಯನ್ನು 
ಪ್ರೋತ್ಸಾಹಿಸುವುದರಿಂದ ವೈಜ್ಞಾನಿಕ ಪ್ರಕ್ರಿಯೆಗಳ ಬಣ್ಗೆ ಶ್ಲಾಫಣಿ ಹಾಗೂ ವೈಚಾರಿಕತೆಯನ್ನು ಬೆಳೆಸಲು 
ಅನುಕೂಲವಾಗುತ್ತದೆ. 


ಇಂತಹ ಚಟುವಟಕೆಗಳು ವಿದ್ಯಾರ್ಥಿಗಳಗೆ ಸಹನೆ, ಅವಲೋಕನದಲ್ಲ ಕುಶಲತೆ, ವಿಮರ್ಶಾತ್ಯಕ ಚಿಂತನೆ ಹಾಗೂ 
ಜೊತೆಗಾರರೊಂದಿಗೆ ಸಹಯೋಗ ಮತ್ತು ಅವರ ಅನಿಸಿಕೆಗಳನ್ನು ಸ್ಟೀಕರಿಸುವ ಸಾಮರ್ಥ್ಯವನ್ನು ಬೆಳೆಸಲು 
ಸಹಕಾರಿಯಾಗಿದೆ- ವಿಜ್ಞಾನದ ಅಭ್ಯಾಸಕ್ಕೆ ಇವೆಲ್ಲವೂ ಅವಶ್ಯಕ. 


ಟಿಪ್ಪಣಿಗಳು: 

1. ಎಲೆಕ್ಟೋಸ್ಟೋಪ್‌ ಯೋಜನೆಯನ್ನು ಮೆಬಾಸ್ಸುಡಿಯೋ ಜಾಲತಾಣದ ಮೂಲಕ ವಿದ್ಯಾರ್ಥಿಗಳಗೆ ಪರಿಚಯುಸಲಾಯುತು. ಮೆಬಾಸ್ಸುಡಿಯೋ (metastudio.01g/) ಎಲ್ಲರಿಗೂ 
ಲಭ್ಯವಿರುವ ಹಾಗೂ ಎಲ್ಲರೂ ಉಚಿತವಾಗಿ ಪಾಲ್ಲೊಳ್ಳಬಲ್ಲ ವೇದಿಕೆಯಾಗಿದ್ದು ಹೆಚ್ಚಿಎಸ್ಪಿಇ [N) ನಾಲೆಡ್ಜ್‌ ಲ್ಯಾಬ್ದಲ್ಲ ವಿನ್ಯಸಿಸಲಾಗಿದೆ. ನೋಂದಣಿಯ ಬಳಕ, ವಿದ್ಯಾರ್ಥಿಗಳು 
ಪ್ರಗತಿಯಲ್ಲರುವ ತಮ್ಮ ಯೋಜನೆಗಳನ್ನು ದಾಖಲಸಿ, ಚರ್ಚೆಗಳಲ್ಲ ಭಾಗವಹಿಸುವುದರ ಜೊತೆಗೆ ಉಳದವರ/ ಸಮುದಾಯದ ಅನಿಸಿಕೆಗಳನ್ನು ಪಡೆಯಬಹುದು. 

2. ಚಟುವಟಕೆಯ ಈ ಅವಧಿಯಲ್ಲ, ಸಮುದಾಯದ ಸದಸ್ಯರು ಎಲೆಕ್ಟೋಸ್ಟೋಪ್ಸೆ ಸಂಬಂಧಿಸಿದ ಕೆಲವು ಹಳೆಯ ವಿನ್ಯಾಸದ ದಾಜಲೆಗಳನ್ನು ಮೆಬಾಸ್ಸುಡಿಯೋ ಹಂಚಿಕೊಂಡಿತ್ತು. 
ವಿದ್ಯಾರ್ಥಿಗಳು ಇದರಲ್ಪ್ಲ ಹೇಗೆ ಮುಂದುವರೆಯಬಹುದೆಂಬ ಆಲೋಚನೆಗಳನ್ನು ಜತ್ತಲು ಹಾಗೂ ತನಿಖೆಗಳನ್ನು ದಾಖಲಅಸುವ ಬದ್ಗೆಯೂ ಈ ವಿನ್ಯಾಸಗಳು ಸಹಕಾರಿಯಾಗಿತ್ತು. 
ಹೆಚ್ಚನ ಮಾಹಿತಿಗಾಗಿ ಸಂಪಕಿ£ಸಿ https://metastudio.org/t/build-your-own-electroscope/3730. 


3. ಹಿಂಬದಿಯ ಚಿತ್ರದ ಮೂಲ ಲೇಖನದ ಶೀರ್ಷಿಕೆ : Static electricity. Credits: LaSombra, Flickr. 
URL: https://www.flickr.com/photos/la_sombra/6036168427/. License: CC-BY 


ರವಿ ಸಿನ್ಹ ಸ್ಟೆಮ್‌ ಶಿಕ್ಷಣ ಸಂಶೋಧನೆಯಲ್ಲ ಕಾರ್ಯ ನಿರತರಾಗಿದ್ದಾರೆ. ಅವರು Bhabha Centre for Science Education-Tata Institute of Fundamental Research 
(HBCSE-TIFR), ುಂೈನಲ್ಲ 'Learning Science Research’ and 'Makerspace’ ಗುಂಪಿನಲ್ಲ ಒಬ್ಬರಾಗಿದ್ದರು. ಅವರು ಆಟಕೆಗಳು. ಆಟಗಳು ಹಾಗೂ ಮೋಜನ 
ಚಟುವಟಕೆಗಳ ಹುಡುಕಾಟದಲ್ಲ ತೊಡಗಿರುತ್ತಾರೆ: ಕಅಕೆಯಲ್ಲ ಹೇಗೆ ತೊಡಗಿಸಿಕೊಳ್ಳಬೇಕೆಂಬುದರ ಬಣ್ಣೆ ಹೆಚ್ಚು ಆಲೋಚಿಸುತ್ತಾರೆ. 

ಆಶಿಶ್‌ ಕುಮಾರ್‌ ಪರ್ದೇಶಿ ಶಿಕ್ಷಣಕ್ಕೆ ಸಂಬಂಧಿಸಿದ ಆಟಕೆಗಳನ್ನು ಜಾಗರೂಕತೆ ಹಾಗೂ ನಿರ್ದಿಷ್ಟವಾಗಿ ವಿನ್ಯಾಸಗೊಳಸಿ ತಯಾರಿಸುವುದನ್ನು ಇಷ್ಟ ಪಡುತ್ತಾರೆ. 

emರು Makerspace, Gnowledge lab at HBCSE-TIFR, ಮುಂಬೈ ಸಂಸ್ಥಾಪಕರು ಹಾಗೂ ಅಲ್ಲಿಯೇ ಕಾರ್ಯ ನಿರ್ವಹಿಸುತ್ತಾರೆ. 

ದೀಪ ಚಾರಿ HBCSE-TIFR, ಮುಂಬೈನ ಸಿಬ್ಬಂದಿ. ಇವರು dಿದ್ಯಾಥಿಗಕ STEM (Science, Technology, Engineering, Mathematics) ಗುರುತಿಸಿ, 

ಸಂಸ್ಥೆ ಹಾಗೂ ಶಿಕ್ಷಣಶಾಸ್ತದ ಮೂಲಕ ಇದರ ವರ್ಧನೆಯ ಕುರಿತು ಸಂಶೋಧನೆ ನಡೆಸುತ್ತಿದ್ದಾರೆ. ಇವರು HBCSE ರಾಷ್ಟ್ರ ಮಟ್ಟದ ಕಾರ್ಯಕ್ರಮವಾದ 


ವಿಜ್ಞಾನ್‌ ಪ್ರಭಾ ದ ಸಂಯೋಜಕರು. ಇದು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದರ ಜೊತೆಗೆ, ಶಿಕ್ಷಕರಲ್ಲ ವಿಜ್ಞಾನ ಮತ್ತು ಗಣಿತದ ಸಾಮರ್ಥ್ಯವನ್ನು ಪುಷ್ಟೀಕರಿಸುತ್ತದೆ. 


ಅನುವಾದ: ಚಂದ್ರಿಕಾ ತಾಯಲೂರು | ಪರಿಶೀಲನೆ: ಟಿ. ಎಸ್‌. ವಾಸುದೇವ ಮೂರ್ತಿ 


54 | ೫ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಹ್‌ | ಡಿಸೆಂಬರ್‌ 2023 


